ಕಾನನ 


ತೆರ್ಗದೆಡೆಗೆಪಯಣ 


ಮುಖಪುಟ 
ನವಿಲು 


© ಕಾರ್ತಿಕ್ . ಎ . ಕೆ 


ಅಕ್ಟೋಬರ್ 2018 


Wildlife Conservation Group 


ಲೇಖನಗಳು 


- ನವನಯನಟನ ಮಯೂರಿ 


- ಮುರಳಿ . ಎಸ್ 


- ಕೃಮ ಇರಲಿ 

- ಮಹದೇವ .ಕೆ .ಸಿ 
* ಭಾರತದಲ್ಲೇಕೆ ಹಾವಿನ ಕಡಿತ ಹೆಚ್ಚು ? - ಡಾ . ದೀಪಕ್ . ಬಿ 
* ಎಣಿಕೆ ತಿಳಿದ ಸಸ್ಯಗಳು! 

- ಜೈಕುಮಾರ್ ಆರ್ 
* ಮಣ್ಣಿನ ಗಣಪ -ಮತಿಗಣಪ (ಕವನ ) - - ಕೆ . ಎಸ್ . ಸುಮಂತ್ ಭಾರದ್ವಾಜ್ 
ಪ್ರಕೃತಿ ಬಿಂಬ 

- ಧನರಾಜ್ . ಎಂ 


ವಿನ್ಯಾಸ 
ಅಶ್ವಥ . ತೆ ಎನ್ 


ಮುಖಪುಟ ವರ್ಣಚಿತ್ರ 

ಹೂರ್ ಬಾನು 


2 ®#೨೯೬೧ 


ಪರಿಷ್ಕರಣೆ 
ಮುರಳಿ . ಎಸ್ 
ಅನನ್ಯರೂಪ 
ಕರಡು ತಿದ್ದುಪಡಿ 
ಡಾ .ದೀಪಕ್ ಬಿ, ಮೈಸೂರು 


ಬಿಳಿಜಾಲಿ 


ಸಾಮಾನ್ಯ ಹೆಸರು: White Bark Acacia 
ವೈಜ್ಞಾನಿಕ ಹೆಸರು : Acacia leuceophlora 


© ಶೇಖರ್ ಅಂಗಡಿ 


ಬೆಂಗಳೂರು 


ಈ ಬಿಳಿಜಾಲಿಯು ದಕ್ಷಿಣ ಭಾರತದ ಒಣ ಕಾಡುಗಳಲ್ಲಿ ಕಂಡು ಬರುವ ಮರ. ಮಯನ್ಮಾರ್ ಮತ್ತು ಇಂಡೋ ಚೀನಾದ ಒಣ 
ಪ್ರದೇಶಗಳಲ್ಲೆಲ್ಲಾ ವಿಸ್ತರಿಸಿದೆ. ಹೆಸರೇ ಹೇಳುವಂತೆ ಬಿಳಿ ತೊಗಟೆಯನ್ನು ಹೊಂದಿದ್ದು, ಇದು ಒಂದು ಮುಳ್ಳು ಮರ, ಸುಮಾರು 20 
ಮೀಟರ್ ಎತ್ತರಕ್ಕೆ ಬೆಳೆಯುತ್ತದೆ. ಇದು ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳಲ್ಲಿ ತುಂಬಾ ಸಣ್ಣದಾದ ಒತ್ತೊತ್ತಾಗಿರುವ ಬಿಳಿ ಮತ್ತು 
ಹಳದಿ ಬಣ್ಣದ ಹೂಗಳನ್ನು ಬಿಡುತ್ತದೆ.ಒಟ್ಟಿಗೆ ಇರುವ 2- 3 ಕಂದು ಬಣ್ಣದ ಹಣ್ಣುಗಳು ಹುರುಳಿಕಾಯಿಯಂತೆ 5cm ಉದ್ದ ಇರುತ್ತವೆ, 
ಬೂದು ಹಸಿರು ಬಣ್ಣದ ಸಣ್ಣ ಸಣ್ಣ ಸಂಯುಕ್ತ ಎಲೆಗಳು ಹೊಂದಿದೆ. ಹೆಚ್ಚಾಗಿ ಜಾಲಿಯ ತೊಗಟೆ ಮತ್ತು ಒಸಡನ್ನು ಉಬ್ಬಸ ಹಾಗೂ 
ಉಸಿರಾಟದ ತೊಂದರೆಗಳಿಗೆ ಔಷಧಿಯಾಗಿ ಬಳಸಲಾಗುತ್ತದೆ . ಇದರ ಒಳ ತೊಗಟೆಯನ್ನು ಕೆಂಪು, ಕಂದು ಬಣ್ಣ ತಯಾರು ಮಾಡಲು 
ಬಳಸಲಾಗುತ್ತದೆ. ಇದರ ಎಲೆಗಳನ್ನು ದನ-ಕರುಗಳಿಗೆ ಮೇವಾಗಿ ಬಳಸಲಾಗುತ್ತದೆ. 


4 ಕಾನನ - ಅಕ್ಟೋಬರ್ 2018 


ನವಾಲಯಘಟನ್ 
ಮಠ 


© ಡಾ . ದೀಪಕ್ ಎ 


ನವಿಲೇ ಓ ನವಿಲೇ ಏನ್ ಹೇಳಲೇ 
ತಿಳಿಹಸಿರು, ನಸು ಹಸಿರು, ಕಡುಹಸಿರು, ಎಲೆಹಸಿರು 
ಪ್ರಕೃತಿಯ ಕೃತಿಯಲಿ ತೋರಣವೆಂಬಂತೆ 
ಮಯೂರಿ ಓ ಮಯೂರಿಏನ್ ತಯಾರಿ 

ತಿಳಿ ನೀಲಿ ನಸು ನೀಲಿ ಬಾನ್ ನೀಲಿ 
ನವನಟನ ಮನೋಹರಿ, ಮೇಘ ಮುದ್ರಿತ ಶಾಯರಿ 
ಶ್ರಾವಣಕೆ ಮೈ ನೆರೆದಂತೆ ಕುಣಿವೆ ನೀ ಮೈ ಮರೆವಂತೆ 

ಗರಿ ಗರಿ ಓ ನವಿಲ್‌ ಗರಿ ಏನ್ ನಿನ್ನ ಪರಿ 
ನೂರುಕಣ್ಣ ನೋಟ, ಮಾಡಿಸದಿರದೆ ಮಾಟ 

ಮನವೆಂಬ ವನದಲಿ ಬಣ್ಣಿಸಲೇತಕೆ ವರ್ಣದೂಟ 

ಕೃಪೆ ತೋರೆಯ ಇಹದ ಖಗಗಳಿಗೆ, ಬಂಧನವಿಟ್ಟು ಮನುಜನ ಕೈಗಳಿಗೆ 
ಪೌರಾಣಿಕವಾಗಿ ಉತ್ತರ ರಾಮಾಯಣದಲ್ಲಿ ಇಂದ್ರನು ರಾವಣನನ್ನು ಸೋಲಿಸಲಾಗದೇ ನವಿಲಿನ 
ರೆಕ್ಕೆಗಳಡಿ ಆಶ್ರಯಿಸುತ್ತಾನೆ. ಇಂದ್ರನ ಆಶೀರ್ವಾದದಿಂದ ಸಾವಿರ ಕಣ್ಣುಗಳು ಬಂದದ್ದೆಂದು, ವಿಷ್ಣುವಿನ ವಾಹನ 
ಗರುಡನ ಒಂದು ರೆಕ್ಕೆಯಿಂದ ಮಯೂರನ ಜನ್ಮ ಆಗಿದ್ದೆಂಬ ಪ್ರತೀತಿ ಕೂಡ ಇದೆ. ಪರವಾಣಿ ಎಂಬ ಮಯೂರಿ 
ಕಾರ್ತಿಕೇಯನ ವಾಹನವು ಕೂಡ. ರಾಜ ರವಿವರ್ಮನ ಮಾಯಾಚಿತ್ರಕಲೆಗಳಲ್ಲಿ ಅತ್ಯದ್ಭುತವಾಗಿ 


5 ಕಾನನ - ಅಕ್ಟೋಬರ್ 2018 


ಬಿಂಬಿತವಾಗಿದೆ. ಮಯೂರೇಶ್ವರನೆಂಬ ಗಣೇಶನ ಅವತಾರ, ವಿಕಟ, ಚಂದ್ರ ಭೈರವ, ಹೀಗೆ ಅನೇಕರ ಖಾಸಗಿ 
ವಾಹನ ಕೂಡ. ಚಿತ್ರಮೇಖಲ ಎಂಬ ಮಯೂರಿಯು ಸರಸ್ವತಿ ದೇವಿಯೊಂದಿಗೆ ಸದಾ ಕಾಣುತ್ತದೆ. ಮಯೂರಿಯು 
ಸಹನೆ, ಅನುಕಂಪ ಮತ್ತು ಜ್ಞಾನದ ಸಂಕೇತ.ಶ್ರೀಕೃಷ್ಣನ ಮುಡಿಗೇರಿ ಇಂದಿಗೂ ಹೆಚ್ಚು ಪ್ರಚಲಿತ. ಚಿನ್ನದ 
ಮಯೂರಿಯ ಮುಂದಿನ ಅವತಾರವೇ ಬುದ್ದ ಎಂಬ ಕಲ್ಪನೆ ಕೂಡ ಮಹತ್ವದ್ದು ಎಂದು ಜಾತಕದಲ್ಲಿ ಹೇಳಿದೆ. 

ಮೇಘದೂತ ಮತ್ತು ಕುಮಾರಸಂಭವದಲ್ಲಿ ಮಯೂರಿಯನ್ನು ಸಾಹಿತ್ಯದ ಶಿಶುವಾಗಿ ಕಾಳಿದಾಸರು 
ಬಳಸಿಕೊಂಡು ರಾರಾಜಿಸಿದ್ದಾರೆ. ಭಾರತೀಯ ಪುರಾಣಗಳಲ್ಲದೆ ಗ್ರೀಕ್ ನಾಗರಿಕತೆಗಳಲ್ಲೂ ಮಯೂರಿಗೆ 
ಪ್ರಾಶಸ್ಯ ಕೊಡಲಾಗಿದೆ. ಯೇಜಡಿ ಎಂಬ ಕರ್ಡಿಶ್ ಧರ್ಮದ ಚಿಹ್ನೆ ಕೂಡ ಮಯೂರಿ ಆಗಿರುತ್ತದೆ. 
ಸಾಮ್ರಾಜ್ಯಶಾಹಿ 
ಭಾರತೀಯ ಸಾಮ್ರಾಜ್ಯಗಳಲ್ಲಿ ನವಿಲಿಗೆ ಅತಿ ವಿಶಿಷ್ಟ ಸ್ಥಾನವಿದೆ. ಸಾಹಿತ್ಯ , ಕಲೆ ಇನ್ನಿತರೆ ಕ್ಷೇತ್ರಗಳಲ್ಲೂ 

ತನ್ನ ಛಾಪು ಮೂಡಿಸಿದೆ. ರಾಜರುಗಳು ತಮ್ಮ ಆಸ್ಥಾನದಲ್ಲಿ ನವಿಲಿನ 
ಸಾಕುವಿಕೆಯನ್ನು ಪ್ರತಿಷ್ಠೆಯಾಗಿ ಮಾಡಿಕೊಂಡಿದ್ದರು. ಅದಕ್ಕೋಸ್ಕರ ದೊಡ್ಡ ದೊಡ್ಡ 
ಉದ್ಯಾನವನಗಳನ್ನು ನಿರ್ಮಿಸಿ ಕೇವಲ ನವಿಲುಗಳನ್ನು ಬಿಡುತ್ತಿದ್ದರು. ಶ್ರಾವಣಕ್ಕೆ 
ಮಳೆ ಬರುವ ವೇಳೆಗೆ ಮಯೂರ ನರ್ತನ ಕಣ್ಣುಂಬಿಕೊಳ್ಳಲು ನೆರೆಹೊರೆಯ, ದೂರದ 

ಅತಿಥಿಗಳನ್ನು ಆಹ್ವಾನಿಸುತ್ತಿದ್ದರು. 
ಮೌರ್ಯ ಸಾಮ್ರಾಜ್ಯದ ಹೆಸರು ಮಯೂರ ಪದದಿಂದಲೇ ನಾಮಾಂಕಿತವಾಗಿರಬಹುದು, ಈ 
ಸಾಮ್ರಾಜ್ಯದ ಪೂರ್ವಿಕರು ಹಿಂದಿನ ರಾಜರ ಆಸ್ಥಾನಗಳಲ್ಲಿ ನವಿಲುಗಳನ್ನು ನೋಡಿಕೊಳ್ಳುತ್ತಿದ್ದರು. ಕ್ರಿ .ಶ 345 
365 ರಲ್ಲಿ ಮಯೂರಶರ್ಮನೆಂಬ ವಿದ್ವಾಂಸ ಬನವಾಸಿ ಕದಂಬ ಸಾಮ್ರಾಜ್ಯವನ್ನು ಸ್ಥಾಪಿಸಿದ. ತಾಳಗುಂದದ 
ಶಾಸನದಲ್ಲಿ ಇದನ್ನು ಕೆತ್ತಲಾಗಿದೆ. ಹೀಗೆಯೇ ಪಟ್ಟದಕಲ್, ಲೇಪಾಕ್ಷಿ ಇನ್ನಿತರೆ ಪುರಾತನ ದೇವಾಲಯಗಳಲ್ಲಿ 
ಕಲ್ಲಿನ ಕೆತ್ತನೆಗಳಲ್ಲಿ ನವಿಲಿನ ವಿವಿಧ ಭಂಗಿಗಳನ್ನು ಕಾಣಬಹುದು. ನಮ್ಮ ಪೂರ್ವಿಕರು ಪ್ರಕೃತಿ, ಪ್ರಾಣಿ ಪಕ್ಷಿಗಳಿಗೆ 
ಸಮಾನ ಪ್ರಾಶಸ್ಯ ನೀಡುತ್ತಿದ್ದರೆಂಬುದಕ್ಕೆ ಇವುಗಳೆಲ್ಲ ಮುಖ್ಯ ಕುರುಹುಗಳಾಗಿವೆ. 

ಐತಿಹಾಸಿಕ ಮಯೂರ ಸಿಂಹಾಸನ ಭಾರತೀಯ- ಮೊಘಲ್ ಕಲಾಸೃಷ್ಟಿ. ಅದೇ ರೀತಿ ಅತ್ಯಂತ ಬೆಲೆ 
ಬಾಳುವ ವಸ್ತು ಕೂಡ. ಇದಕ್ಕೆ ತಾಜ್ ಮಹಲಿನ ಐದು ಪಟ್ಟು ಬೆಲೆ ಎಂದು ಅಂದಾಜಿಸಲಾಗಿದೆ. ಫ್ರೆಂಚ್ ವಜ್ರ 
ಪರಿಚಾರಕ ಜೀನ್ ಬಾಪ್ಟಿಸ್ಟ್ ಇದನ್ನು ಆ ಕಾಲದಲ್ಲೇ ವರ್ಣಿಸಿದ್ದಾನೆ. ಕೊಹಿನೂರ್ ನಂತ ಸರಿಸಾಟಿಯುಳ್ಳ ಹಲವು 
ವಜ್ರಗಳಿಂದ ಇದು ಅನೇಕ ವರ್ಷಗಳು ಅಲಂಕೃತವಾಗಿತ್ತು. ದಿಲ್ಲಿಯನ್ನು ನಾದಿರ್ ಷಾ ದಂಡೆತ್ತಿ ಬಂದಾಗ 
ಆಕ್ರಮಣ ಮಾಡಿ ಮಯೂರ ಸಿಂಹಾಸನವನ್ನು ಇರಾನಿಗೆ ಕದ್ದೊಯ್ದನು. ನಂತರ ಅವನ ಕಗ್ಗೂಲೆಯಾದಾಗ ಈ 
ಸಿಂಹಾಸನವನ್ನು ನಾಶಮಾಡಲಾಯಿತು. 


6 ಕಾನನ - ಅಕ್ಟೋಬರ್ 2018 


ಸ್ಪರ್ಶಿ, ಕಾಡಂಚಿನ ಕೆಲಭಾಗಗಳಲ್ಲಿ ರೈತರಿಗೆ ಬಹಳ ಕಿರಿಕಿರಿ ಉಂಟುಮಾಡುತ್ತವೆ, ಕೊಲ್ಲುವ ಅನುಮತಿ ಇದ್ದರೆ 
ರೈತ ತನ್ನ ಬೆಳೆಗಳನ್ನು ಉಳಿಸಿಕೊಳ್ಳುತ್ತಿದ್ದ. ಆದರೆ ಇದೆಂದು ಸಾಧ್ಯವಿಲ್ಲದ ಕಲ್ಪನೆ. ಆದರೂ ಕದ್ದು 
ಮುಚ್ಚಿ ನವಿಲಿನ ಮಾಂಸಕ್ಕೆ ಮಾರುಹೋದವರು ಅನೇಕರಿದ್ದಾರೆ. ಹಳ್ಳಿಗರು ಕಾಡಿಗೆ ಹೋದಾಗ ನವಿಲಿನ 
ಮೊಟ್ಟೆಗಳನ್ನು ಕದ್ದು ತಂದು ಕೋಳಿಗಳ ಮೊಟ್ಟೆಯೊಡನಿಟ್ಟು ಕಾವು ಕೊಡಿಸುತ್ತಾರೆ. ಮರಿಗಳು ಆಚೆ ಬಂದಾಗ 
ತಾಯಿ ಕೋಳಿ ತಿನ್ನಿಸುವ, ಕಾಪಾಡುವ ಕ್ರಿಯೆ ಚಂದದ ನಗು ಕೊಡುತ್ತದೆ. ಮರಿಗಳು ದೊಡ್ಡದಾಗಿ ಬೇರೆ 
ಹೋಗುವವರೆಗೂ ಬೆಳೆಸುತ್ತದೆ. ನವಿಲಿನ ಕೂಗು ಕ್ವಾ ಕ್ವಾ ಎಂಬ ಉದ್ದನೆಯ ಆಲಾಪನೆ. ಅನೇಕ 
ಕಿಲೋಮೀಟರು ದೂರದಿಂದಲೇ ಆಲಿಸಬಹುದು. ಅದೇ ರೀತಿ ಹೆಣ್ಣು ಕೂಡ ಆಲಿಸುತ್ತವೆ. 


ವಿಕಾಸದ ಸಂಗಾತಿ 


ಡಾರ್ವಿನ್ ಪಿತಾಮಹನಿಗೆ ತಲೆ ಕೆಡಿಸಿದ ಏಕೈಕ ವಿಷಯವೆಂದರೆ ನವಿಲುಗರಿಗಳು. ಆತ ಪ್ರತಿಪಾದಿಸಿದ 
ಪ್ರಾಕೃತಿಕ ಆಯ್ಕೆಯ ಸಿದ್ದಾಂತದಲ್ಲಿ ಇವು ಸರಿಹೊಂದಲಿಲ್ಲ , ನಂತರ ಬಹಳ ಯೋಚಿಸಿ ಸಮರ್ಥಿಸಿಕೊಂಡ. 
ಹೆಣ್ಣುಗಳು ಉದ್ದವಾದ ಗುಚ್ಛ ನೋಡಿ ಆಕರ್ಷಣೆಯಾಗುವುದಿಲ್ಲ. ಇತ್ತೀಚಿನ ಪ್ರಯೋಗವೊಂದರಲ್ಲಿ ಅನೇಕ 
ಗರಿಗಳನ್ನು ಕಿತ್ತುಹಾಕಲಾಯಿತು. ಆದರೂ ಹೆಣ್ಣು ತನ್ನ ಸಂಗಾತಿಯನ್ನು ಆಯ್ಕೆ ಮಾಡಿಕೊಂಡಿತು. ಇನ್ನೊಂದು 
ಪ್ರಯೋಗದಲ್ಲಿ ಮುಂಗಾರಿನ ಸಮಯದಲ್ಲಿ ನಡೆಯುವ ನರ್ತನದಲ್ಲಿ ಗರಿಗಳ ಕಣ್ಣುಗಳ ಮೇಲೆ ಕಣ್ಣಿಡಲಾಯಿತು. 
ನಿರ್ಧಿಷ್ಟ ಸಂಖ್ಯೆಗಿಂತ ಕಡಿಮೆ ಅಥವಾ ಹೆಚ್ಚು ಕಣ್ಣುಗಳುಳ್ಳ ಗಂಡುಗಳ ಮೇಲೆ, ಹೆಣ್ಣು ಕಣ್ಣಾಯಿಸಲಿಲ್ಲ. 
ಮಗದೊಂದು ತಂಡದ ಪ್ರಕಾರ ಹೆಚ್ಚು ಕಣ್ಣುಗಳುಳ್ಳ ನವಿಲುಗರಿಗಳ ನವಿಲು ಹೆಚ್ಚು ಆರೋಗ್ಯದಾಯಕವೆಂದು 
ಹೇಳಿತು. 


ಜಪಾನಿನ 

ತಂಡವೊಂದು 
ತಮ್ಮ ಏಳು ವರ್ಷದ 
ಸಂಶೋಧನೆಯಲ್ಲಿ ಪ್ರಾಕೃತಿಕ 
ಆಯ್ಕೆಯ ವಿಷಯದಲ್ಲಿ ನವಿಲುಗರಿಗಳ 
ಪಾತ್ರವೇ ಇಲ್ಲ ಎಂದು 
ಪ್ರತಿಪಾದಿಸಿಬಿಟ್ಟಿತು!! ನವಿಲುಗಳ 
ಸಮೂಹ ಕೊಂಚವೂ ಧೃತಿಗೆಡದೆ 
ತಮ್ಮ ಕುಂಚಗಳನ್ನು ಕುಣಿಸುತ್ತಲೇ 
ಇದ್ದವು. ಆದರೆ ವಿಜ್ಞಾನಿಗಳ 
ಸಮೂಹದಲ್ಲಿ ತಬ್ಬಿಬ್ಬು ಉಂಟಾಯಿತು, 


9 ಕಾನನ - ಅಕ್ಟೋಬರ್ 2018 


ಹೌಹಾರಿದರು. ತದನಂತರ ಡಾರ್ವಿನ್ ಹೇಳಿಕೆಯ ಮೇಲೆಯೇ ಅನೇಕ ಪ್ರಯೋಗ ಮಾಡಿದರೂ 
ಗೊಂದಲಗೊಂಡು ಈಗಲೂ ಯಕ್ಷಪ್ರಶ್ನೆಯಾಗೇ ಉಳಿದಿದೆ. ನವಿಲುಗರಿಯ ಕಣ್ಣುಗಳು, ಹೆಣ್ಣುನವಿಲಿಗಿಂತ ಹೆಚ್ಚು 
ವಿಜ್ಞಾನಿಗಳ ಕಣ್ಣು ಕುಕ್ಕಿದ್ದಂತೂ ನಿಜ. ಸಂಗಾತಿಯನ್ನು ಆಯ್ಕೆ ಮಾಡುವ ಹೆಣ್ಣಿನ ಮನದಾಳವನ್ನು ಅರಿಯಲು 
ಸಾಧ್ಯವೇ ? 

ಇವೆಲ್ಲವಕ್ಕೂ ಅಪವಾದವೆಂಬಂತೆ ಬಿಳಿ ನವಿಲುಗಳು ಗೋಚರಿಸುತ್ತವೆ. GP . ಸ್ಯಾಂಡರ್ ಸನ್, 
ಮಸಿನಗುಡಿಯಲ್ಲಿ ವನ್ಯ ಬಿಳಿ ನವಿಲನ್ನು ನೋಡಿ ದಾಖಲಿಸಿದ್ದನ್ನು M .ಕೃಷ್ಣನ್ ರಂತ ಪರಿಸರ ಪಂಡಿತರು 
ಧೃಡೀಕರಿಸಿದ್ದಾರೆ. ಅಂತಹವನ್ನು ತಂದು ಮೃಗಾಲಯಗಳಲ್ಲಿ ಮರಿ ಮಾಡಿಸಿ ನೋಡುಗರಿಗೆ ಮನೋಲ್ಲಾಸದ 
ಮುದ ನೀಡುತ್ತಾರೆ. ಬಿಳಿಯಲ್ಲವೇ ಎಲ್ಲಾ ಬಣ್ಣಗಳ ಮೂಲ, ಈಶಾನ್ಯ ದೇಶಗಳಲ್ಲಿ ಹಸಿರು ನವಿಲು ಮತ್ತು 
ಕಾಂಗೋದ ಮುಬುಲು ಎಂಬ ಇನ್ನೆರಡು ಜಾತಿ ಬಿಟ್ಟರೆ ಪ್ರಪಂಚದಾದ್ಯಂತ ನವಿಲುಗಳೇ ಕಾಣಸಿಗುವುದಿಲ್ಲ . 
ಅಮೆರಿಕನ್ನರ ಕಾನೂನು ಸಡಿಲವಿರುವುದರಿಂದ ಅನೇಕರು ನವಿಲುಗಳನ್ನು ಮೋಜಿಗಾಗಿ ಸಾಕುವ ಹುಚ್ಚಾಟಕ್ಕೆ 
ಇಳಿದಿದ್ದಾರೆ . 

ಹೀಗೆ ಮಾನವನ ಕುಚೇಷ್ಟೆಯಿಂದ ನವಿಲು ವಿಲವಿಲನೆ ಒದ್ದಾಡದಿರುವುದು ಸಂತಸದ ಸಂಗತಿ. ಇದೇ 
ರೀತಿ ಎಲ್ಲ ಹಕ್ಕಿಗಳಿಗೂ ಮಾನ್ಯತೆ ಕೊಟ್ಟು ಆವಾಸಗಳಿಗೆ, ಕಾಡುಗಳಿಗೆ ಪ್ರಮುಖ ಆದ್ಯತೆ ಕೊಟ್ಟರೆ ಭಾರತೀಯ 
ಪ್ರಾಕೃತಿಕ ಸಂಪತ್ತನ್ನು ಅಳಿಯದೇ , ಉಳಿಸಬಹುದು. 


- ಮುರಳಿ . ಎಸ್ 
ಬೆಂಗಳೂರು 


10 ಕಾನನ - ಅಕ್ಟೋಬರ್ 2018 


ಕ್ಷಮೆ ಇರಲಿ 


ಬೆಂಗಳೂರಿನ ಮಗ್ಗುಲಾದ ಬನ್ನೇರುಘಟ್ಟ ಸಮೀಪ 
ಹುಟ್ಟಿಬೆಳೆದ ನನಗೆ ಕಾಡು-ಮೇಡು ಸುತ್ತುವುದು 
ಚಿಕ್ಕಂದಿನಿಂದಲೂ ಚಟವಾಗಿಬಿಟ್ಟಿತ್ತು. ಆದರೆ ಇಂದು 
ಕಾಡಿನಲ್ಲೇ ಇರುವ ಕೆಲಸವೊಂದು ಸಿಕ್ಕಾಗ ಖುಷಿಯಾಯಿತು. 
ಅದೂ ನನ್ನ ಮೊದಲ ಕ್ಯಾಂಪ್ ಬಿಳಿಗಿರಿರಂಗನ ಬೆಟ್ಟದ 
ಕೆ. ಗುಡಿಯಲ್ಲಿ ಎಂದಾಗ ಖುಷಿಯು ದುಪ್ಪಟ್ಟಾಯಿತು. ಆದರೆ 
ಬೆಂಗಳೂರಿನಿಂದ ಬಹುದೂರ ಹೋಗಬೇಕೆಂದಾಗ ಅಷ್ಟೇ 
ಬೇಸರವಾದದ್ದು ಸುಳ್ಳಲ್ಲ. ಈ ದುಃಖ ಮತ್ತು 
ಸಂತಸದೊಂದಿಗೆ ಅಂದು ಮೆಜೆಸ್ಟಿಕ್ ನಲ್ಲಿ ಕೆಂಪು ಬಸ್ಸು ಹತ್ತಿದ 
ನನಗೆ ಮನಸಲ್ಲಿ ಸ್ವಲ್ಪ ತಳಮಳ, ದುಗುಡ ತುಂಬಿತ್ತು. ಬಸ್ 

ಹತ್ತಿ ಕೂತವನೆ ನಿದ್ದೆಗೆ ಜಾರಿದೆ . 
ಎಚ್ಚರಾಗುವಷ್ಟರಲ್ಲಿ ಚಾಮರಾಜನಗರ ತಲುಪಿದ್ದೆ. ಆಗ ಸಮಯ ಮಧ್ಯಾಹ್ನ ಮೂರಾಗಿತ್ತು. 
ಚಾಮರಾಜನಗರದಿಂದ ಕೆ.ಗುಡಿಗೆ 3.30 ಕೊನೆಯ ಬಸ್ಸು, TCಯನ್ನ ಕೇಳಿದಾಗ ಏನೋ ಪೆನ್ನಲ್ಲಿ ಗೀಚುತ್ತಿದ್ದವ 
ದೂರದ ಬೆಟ್ಟಗಳ ಕಡೆ ಕೈ ಮಾಡಿ " ಅಲ್ಲೋಗಿ ನಿಂತ್ಕಳಿಬರುತ್ತೆ " ಎಂದು ನನ್ನ ಮುಖವನ್ನು ನೋಡದೆ ಮತ್ತೆ 
ಗೀಚಲಾರಂಭಿಸಿದ. ನಾನು ಬೆಟ್ಟದ ಕಡೆ ನೋಡಿ ಪಕ್ಕದಲ್ಲೇ ಇದ್ದ ಬೋರ್ಡ್ನಲ್ಲಿ ಪ್ಲಾಟ್ಟಾರ್ಮ್ ಸಂಖ್ಯೆ ನೋಡಿ ಅಲ್ಲೇ 
ಹೋಗಿಕಾಯುತ್ತಾ ಕುಳಿತೆ . 


ಸ್ವಲ್ಪ ಸಮಯದ ನಂತರ ನಾಲ್ಕೆದು ಹುಡುಗರು ಸುಮಾರು 12 ರಿಂದ 15 ವಯಸ್ಸಿರಬಹುದು. ಶಾಲಾ 
ಮಕ್ಕಳೆನಿಸುತ್ತದೆ , ಬಂದು ನನ್ನ ಪಕ್ಕದಲ್ಲೇ ಕುಳಿತರು. ಎಲ್ಲರೂ ತಂತಮ್ಮ ಮುಂದಲೆಯ 4 ಕೂದಲು ಮತ್ತು 
ಹಿಂದಲೆಯ ನಾಲ್ಕು ಕೂದಲಿಗೆ ಅದ್ಯಾವುದೋ ಕೆಂಪು ಬಣ್ಣವನ್ನ ಹಚ್ಚಿ ಒಂದೇ ಮೊಬೈಲ್ ನಲ್ಲಿ ಎಲ್ಲರು ಇಷ್ಟಿಷ್ಟು 
ಎಂದು ಗೇಂ ಆಡುತ್ತಾ ಕುಳಿತರು. ಅಲ್ಲೇ ಪಕ್ಕದಲ್ಲಿ ಕುಳಿತಿದ್ದ ಒಬ್ಬ ಮುದುಕ ಈ ಹುಡುಗರ ಆಟ ನೋಡಿ. " ಬಡ್ಡಿ ಐಕ 
ಯರುಡಾ ನಿನಗ ಬಣ್ಣ ಹಾಕಿದ್ದ, ನೋಡ್ ಯಂಗ್ ಕಾಣಿ ಹಾ... ಎಂದ. ಅದನ್ನು ಲೆಕ್ಕಕ್ಕೆ ಪರಿಗಣಿಸದ ಆ 
ಹುಡುಗರು ತಮ್ಮಾಟದ ಪಾಲಿಗೆ ಕಾಯುತ್ತಾ ಕುಳಿತರು. ಅಷ್ಟರಲ್ಲಿ ಯಾರ್ ರೀ ... ಬೆಟ್ಟ... ಬೆಟ್ಟ ಬೆಟ್ಟ... ಎಂದ 
ಕಂಡಕ್ಟರ್ ದನಿ ಕೇಳಿ, ಓಡಿಹೋಗಿಬಸ್ ಹತ್ತಿ ಕುಳಿತೆ. ಅಲ್ಲಿಂದ ಸುಮಾರು 25 ಕಿ . ಮೀ ದೂರದಲ್ಲಿನ ಕೆ . ಗುಡಿ 


11 ಕಾನನ - ಅಕ್ಟೋಬರ್ 2018 


ತಲುಪಬೇಕಿತ್ತು. ಸುಮಾರು 5 ಗಂಟೆಗೆ ಬಿಳಿಗಿರಿರಂಗ ಕಾಡಿನ ಒಳ ಹೊಕ್ಕುತ್ತಿದ್ದಂತೆ ಮಟ ಪಕ್ಷಿ , ಹಸಿರು ಪಿಜೆನ್ 
ಗಳು ನನ್ನನ್ನ ಆಹ್ವಾನಿಸಿದವು. ಸುಮಾರು ಆರುಗಂಟೆಗೆ ಕೆ. ಗುಡಿ ತಲುಪಿದೆ. ದಿನವೂ ನಗರದ ಜಂಜಾಟ, 
ಹೂಂಕರಿಸುವ ಹಾರ್ನ್ ಸದ್ದು, ಇವುಗಳಲ್ಲೇ ಮುಳುಗಿಹೋಗಿದ್ದ ನನಗೆ ಇಂದು ಎಲ್ಲವೂ ಸ್ತಬ್ಧವಾದಂತೆ 
ಭಾಸವಾಯಿತು. 


ಸುತ್ತಲೂ ಕಾಡು ಇದರಮಧ್ಯದಲ್ಲಿಯೇ ನನ್ನ ವಾಸ. 


non 


Cuckoo 


ಅಂದು ಬೆಳಗ್ಗೆ ಸುಮಾರು 5.45 ರ ಸಮಯ ನನ್ನ ರೂಮಿನ 
ಹೊರಗಡೆ... ಬೈನ್ ಫಿವೇರ್... ಬೈನ್ ಫಿವೇರ್ 
.... ಎಂದು ಕೋಗಿಲೆ 
ಚಾಣ (Common Cuckoo Hawk) ಕೂಗುತ್ತಿತ್ತು. ಅದಕ್ಕೆ 
ಜೊತೆಯಾದಂತೆ ರೂಮಿನ ಪಕ್ಕದಲ್ಲೇ ಮರದ ಕೊಂಬೆಯಲ್ಲಿ 
ಕುಳಿತಿದ್ದ ಮಡಿವಾಳ, ತನ್ನ ಇರುವಿಕೆಯನ್ನು ಇಡೀ ಕಾಡಿಗೆ ಸಾರಿ 
ಹೇಳುವಂತೆ ಕೂಗುತ್ತಿದ್ದವು. ಈ ಸಂಗೀತ ನಿನಾದ ನನಗೆ ತಲೆ 
ಭಾರವಾದಂತೆ ಅನಿಸಿದ್ದು ಸುಳ್ಳಲ್ಲ. ಎದ್ದು ಹೊರಬಂದೆ,ಮೂಡಣದಲ್ಲಿ 
ಸೂರ್ಯಮೋಡಗಳ ನಡುವೆ ಅಗೋ - ಇಗೋ ಎಂದು ಇಣುಕುತ್ತಿದ್ದ. 
ಇತ್ತ ಕಾನನದ ಖಗಪಕ್ಷಿಗಳೆಲ್ಲ ಸಂಗೀತದ ಸ್ವಾಗತ ನೀಡಲು 
ತಯಾರಾಗಿರುವಂತೆ ಪಕ್ಷಿಗಳ ಕಲರವ ಕಾನನದ 
ಒಡಲಾಳದವರೆಗೂ ಪ್ರತಿಧ್ವನಿಸುತ್ತಿತ್ತು. ನಗರದ ಜಂಜಾಟದಲ್ಲೇ ಇದ್ದ ನನಗೆ ಇಂದಿನ ಮುಂಜಾವು ಹೊಸ 
ಲೋಕಕ್ಕೆ ಕರೆದೊಯ್ದಿತ್ತು. 

- ಸ್ವಲ್ಪ ಬಿಸಿಲೇರುತ್ತಿದ್ದಂತೆ ನೋಟ್ಬುಕ್, ಪೆನ್ನು, ಫೀಲ್ ಗೈಡ್ ಹಿಡಿದು ಪಕ್ಷಿವೀಕ್ಷಣೆಗೆಂದು ಹೊರಟೆ. ಇಂತಹ 
ದಟ್ಟ ಕಾಡಿನಲ್ಲಿ ಪಕ್ಷಿವೀಕ್ಷಣೆ ಅಷ್ಟು ಸುಲಭದ ಮಾತಲ್ಲ, ಕೇವಲ ಪಕ್ಷಿಗಳ ಕೂಗನ್ನು ಮಾತ್ರ ಕೇಳಿ ಪಕ್ಷಿಗಳನ್ನ 
ಗುರುತಿಸಬೇಕಾಗುತ್ತದೆ. 

ಅತ್ತಿಂದಿತ್ತ ಹಾರುವ ಪಕ್ಷಿಗಳನ್ನ ಬೈನಾಕ್ಯುಲಾರ್ ನಿಂದನೋಡಿ ಆನಂದಿಸಿದೆ, ಮಲಬಾರ್ ಗಿಳಿ , ಚಿಟ್ಟು 
ಗಿಳಿ ( Hanging Parrot), ನೀಲಿಗಲ್ಲದ ಕಳ್ಳಿಪೀರ ( Blue bearded bee - eater), ಕಪ್ಪು ಹಕ್ಕಿ (Indian Black Bird), 
ಹೀಗೆ ನಾನು ಕಂಡಿರದ ಪಕ್ಷಿಗಳ ನೋಡಿ ಆನಂದವೋ ಆನಂದ. ಹೀಗೆಯೇ ಹಕ್ಕಿಗಳ ನಾದವನ್ನು 
ಕೇಳಿಸಿಕೊಳ್ಳುತ್ತಾ, ಬರೀ ಪುಸ್ತಕಗಳಲ್ಲಿ ಮಾತ್ರ ನೋಡಿದ್ದ ಹಕ್ಕಿಗಳನ್ನು ನೋಡುತ್ತಾ ಕಾಡಿನೊಳಗೊಂದಾಗಿ 
ಮೈಮರೆತು ಮುನ್ನಡೆಯುತ್ತಿದ್ದೆ. ಯಾವುದೋ ಉದ್ದನೆಯ ಬಾಲಂಗೋಚಿಯನ್ನು ಅಂಟಿಸಿಕೊಂಡಂತ್ತಿದ್ದ ಕಪ್ಪು 
ಪಕ್ಷಿಯು ಕಣ್ಮುಂದೆಯೇ ಹಾರಿ ಎದರುಗಡೆ ಇದ್ದ ಮರದ ಕೊಂಬೆಯ ಮೇಲೆ ಕುಳಿತು ಕೂಗತೊಡಗಿತು. ಕಪ್ಪು 
12 ಕಾನನ - ಅಕ್ಟೋಬರ್ 2018 


ಪಕ್ಷಿಗೆ ಉದ್ದ ಬಾಲವನ್ನ ಕಂಡೊಡನೆ ಹೋ ಇದು ಭೀಮರಾಜ ( Racket Tailed Drongo) ಇರಬೇಕೆಂದು 
ಬೆನಕುಲರ್ ನಿಂದ ನೋಡಿದ ನನಗೆ ಆನಂದವೋ ಆನಂದ. ಜೀವನದಲ್ಲಿ ಮೊದಲಬಾರಿ ಕಂಡದ್ದು. 
ಕುವೆಂಪುರವರ ಪುಸ್ತಕ ಪ್ರಕಾಶನದ ಲಾಂಚನವನ್ನ ನೋಡಿದಾಗಲೆಲ್ಲ ಈ ಪಕ್ಷಿಯನ್ನ ಒಮ್ಮೆಯಾದರೂ 
ನೋಡಬೇಕು ಎಂದುಕೊಂಡಿದ್ದ ನನ್ನ ಮಹದಾಸೆ ಇಂದು ಪೂರ್ಣವಾಯಿತಲ್ಲ ಎಂದೆನಿಸಿತು. 


ಸಾಧಾರಣ ಮೈನಾ ಗಾತ್ರದ ನೀಲಿಗಪ್ಪು ಬಣ್ಣದ ಹಕ್ಕಿ , ತಲೆಯ ಮೇಲೆ ಕಪ್ಪು ಜುಟ್ಟು ಇದ್ದು, ಅದು 
ಕಿರೀಟದಂತೆ ಕಾಣುತ್ತದೆ. ಈ ಹಕ್ಕಿಗಳ ಬಾಲವೇ ವಿಶೇಷ. ಹಕ್ಕಿ ಹಾರುವಾಗ ಯಾವೋ ಎರಡು ದುಂಬಿಗಳು 
ಹಕ್ಕಿಯನ್ನು ಹಿಂಬಾಲಿಸಿದಂತೆ ಈ ಬಾರಿ ಕಾಣುತ್ತದೆ. 


ದಟ್ಟ ಅರಣ್ಯ ಹಾಗೂ ಬಿದಿರು ಕಾಡುಗಳಿರುವ ಭಾರತ, ಶ್ರೀಲಂಕಾ ಹಾಗೂ ಅಂಡಮಾನ್ ನಿಕೋಬಾರ್ 
ಗಳಲ್ಲಿ ಈ ಪಕ್ಷಿಯು ಕಂಡುಬರುತ್ತವೆ. ಕೀಟಗಳು, ಸಣ್ಣ ಹಣ್ಣುಗಳು ಹಾಗೂ ಮಕರಂದ ಇದರ ಆಹಾರ . ಗಂಡು 

ಹೆಣ್ಣು ಹಕ್ಕಿಗಳಲ್ಲೇನು ವ್ಯತ್ಯಾಸವಿಲ್ಲ. ಹಲವು ಹಕ್ಕಿಗಳ ಕೂಗನ್ನು 
ಅನುಕರಿಸುವುದರಲ್ಲಿ ಈ ಭೀಮರಾಜ (ಕಾಜಾಣ ) ನಿಮ 
. 
ಸಂಶೋಧನೆಯ ಪ್ರಕಾರ ಇವು ಸರಿ ಸುಮಾರು 30 ಬೇರೆ- ಬೇರೆ 
ಜಾತಿಯ ಪಕ್ಷಿಗಳ ಕೂಗನ್ನು ಅನುಕರಣೆ ಮಾಡುತ್ತವೆ. ಕೆಲವೊಮ್ಮೆ 
ಲಂಗೂರ್ ಗಳ ಎಚ್ಚರಿಕೆ ದನಿಯನ್ನೂ ಹೇಳುತ್ತಾರೆ. ಇವುಗಳಿಗೆ 
ಹೆಚ್ಚು ಕೋಪ 
. ಯಾರಾದರೂ ತನ್ನ ಗೂಡಿಗೋ , ಮರಿಗಳಿಗೋ 
ತೊಂದರೆಕೊಟ್ಟರೆ ವೈರಿಯ ಗಾತ್ರವನ್ನು ಲೆಕ್ಕಿಸದೆ 
ಮೇಲೆರಗುತ್ತವೆ. ಆದ್ದರಿಂದಲೇ ಸಣ್ಣ ಸಣ್ಣ ಹಕ್ಕಿಗಳು 
ಭೀಮರಾಜ / ಕಾಜಾಣಗಳ ಗೂಡುಗಳ ಬಳಿಯಲ್ಲೇ ತಮ್ಮ 

| ಗೂಡುಗಳನ್ನ ಕಟ್ಟಿಕೊಳ್ಳುತ್ತವೆ. ನಾನು ನೋಡುತ್ತಿದ್ದ ಭೀಮರಾಜ 
ಪಕ್ಕದಲ್ಲೇ ಇದ್ದ ನೇರಳೆ ಮರಕ್ಕೆ ಹಾರಿತು ಮರ ಹೂಗಳಿಂದ ತುಂಬಿ ಕಂಗೊಳಿಸುತ್ತಿತ್ತು. ಒಳ್ಳೆ ಮಕರಂದ 
ಸಿಕ್ಕಿತೆಂದು ಪಿಕಳಾರ , ಬೆಳಗಣ್ಣ , ಕಳ್ಳಿಪೀರಗಳು ಆಗಲೇ ಬಂದು ಮಕರಂದ ಹೀರುವುದರಲ್ಲಿ ತಲ್ಲೀನವಾಗಿದ್ದವು. 
ಅಷ್ಟರಲ್ಲಿ ಕಾಡಿನೊಳಗಿಂದ ಮುಸವಾಗಳು ಕೂಗಲಾರಂಭಿಸಿದವು. ಪಕ್ಕದಲ್ಲೇ ಮೇಯುತ್ತಿದ್ದ ಚುಕ್ಕೆ ಜಿಂಕೆಗಳು 
ತಲೆಯೆತ್ತಿ ಎರಡು ಕಿವಿಗಳನ್ನ ನೆಟ್ಟಗೆ ಮಾಡಿ ಆಲಿಸಲಾರಂಭಿಸಿದವು. ಹುಲಿಯೋ .. ಚಿರತೆಯೋ .. ಬೇಟೆಗೆ 
ಹೊಂಚು ಹಾಕುತ್ತಿರಬಹುದು, ನಾನು ಇಲ್ಲಿಯೇ ಇದ್ದರೆ ಅವುಗಳು ಅಂಜಿ ಹಿಂದಿರುಗಬಹುದೆಂದು, ನನಗೂ ಹೊಟ್ಟೆ 
ಹಸಿವಾಗಿದ್ದ ಕಾರಣ ನಾನು ಹಿಂತಿರುಗಿ ಕ್ಯಾಂಪ್ ನ ಕಡೆ ಹೆಜ್ಜೆ ಹಾಕತೊಡಗಿದೆ. 


- ಮಹದೇವ . ಕೆ . ಸಿ 


13 ಕಾನನ - ಅಕ್ಟೋಬರ್ 2018 


ಜಂಗಲ್ ರೆಸಾರ್ಟ್ಸ್ ಅಂಡ್ ಲಾಡ್ರಸ್, ಬಂಡೀಪುರ. 


ಗ್ರಾಮೀಣ ಪ್ರದೇಶದ ರೈತರು ಹಾಗೂ ಕೂಲಿ ಕಾರ್ಮಿಕರಲ್ಲಿ ಹೆಚ್ಚು ಹಾವಿನ ಕಡಿತಗಳು ಕಂಡು ಬರುವುದು 
ಹಲವಾರು ವಿಷಯಗಳನ್ನು ಸೂಚಿಸುತ್ತವೆ. 
೧.ಕೃಷಿ ಪ್ರದೇಶದಲ್ಲಿ ವಿಷಯುಕ್ತ ಹಾವಿನ ಸಾಂದ್ರತೆ ಹೆಚ್ಚಿರುತ್ತದೆ 
೨.ಕೃಷಿ ಪ್ರದೇಶದಲ್ಲಿ ಹಾವು ಬೇಟೆಯಾಡುವ ಪ್ರಾಣಿಗಳ ಸಾಂದ್ರತೆ ಹೆಚ್ಚಿದೆ 
೩ . ಹಳ್ಳಿಜನ ಪಾದರಕ್ಷೆಗಳನ್ನು ಧರಿಸುವುದಿಲ್ಲ 
೪. ಹಳ್ಳಿಜನ ರಾತ್ರಿ ಸಮಯ ನಡೆದಾಡುವಾಗ ಟಾರ್ಚ್ ಗಳನ್ನು ಬಳಸುವುದಿಲ್ಲ 


೧. ಕೃಷಿ ಪ್ರದೇಶದಲ್ಲಿ ವಿಷಯುಕ್ತ ಹಾವಿನ ಸಾಂದ್ರತೆ ಹೆಚ್ಚಿರುತ್ತದೆ 

- ಭಾರತದಲ್ಲಿ ಹಾವುಗಳ ಗಣತಿಯನ್ನು ಯಾರು ಮಾಡದಿದ್ದರೂ ಇರುಳರು ಮಿಲಿಯಗಟ್ಟಲೆ ಹಾವಿನ 
ಚರ್ಮದ ಸಂಗ್ರಹಕ್ಕಾಗಿ ಕಾಡುಗಳನ್ನು ಅಲೆಯಲಿಲ್ಲ. (ಆಗಸ್ಟ್ 2018ರ ಕಾನನದಲ್ಲಿ ಇರುಳರ ಬಗ್ಗೆ 
ಮುದ್ರಿತವಾಗಿದೆ ) ಬದಲಾಗಿ ಕೃಷಿಭೂಮಿಯಲ್ಲಿ ಹಾವುಗಳನ್ನು ಬೇಟೆಯಾಡಿದ್ದರು. 

ವಿವಿಧ ಹಾವುಗಳ ಸಂಖ್ಯೆ , ಜೀವನಕ್ರಮ , ಅವುಗಳು ಇಡುವ ಮೊಟ್ಟೆಗಳು, ಅದರಿಂದ ಹೊರ ಬರುವ 
ಮರಿಗಳ ಸಂಖ್ಯೆ , ಅದರಲ್ಲಿ ಉಳಿದು ಪ್ರಬುದ್ಧಾವಸ್ಥೆ ತಲುಪುವ ಹಾವುಗಳ ಸಂಖ್ಯೆ ಇತ್ಯಾದಿ ಮಾಹಿತಿಗಳ 
ಕೊರತೆಯಿದೆ. ಆ ನಿಟ್ಟಿನಲ್ಲಿ ಕೆಲಸಮಾಡಿದರೆ ಹಾವುಗಳ ಕಡಿತದ ಬಗ್ಗೆ ಒಂದು ನಿರ್ದಿಷ್ಟ ಅಭಿಪ್ರಾಯಕ್ಕೆ 
ಬರಬಹುದೆನಿಸುತ್ತದೆ . 


15 ಕಾನನ - ಅಕ್ಟೋಬರ್ 2018 


ರಸಲ್ ವೈಪರ್ ಕ್ಯಾಕ್ಟಸ್ ಭೂತಾಳೆ ಯಂತ ಮುಳ್ಳುಗಿಡಗಳ ಸಂದುಗಳಲ್ಲಿ ಆಶ್ರಯಪಡೆಯುತ್ತವೆ. ಇವು 
ಬಿಲಗಳಲ್ಲಿ ವಾಸಿಸುವ ಹಾವುಗಳಲ್ಲ. ಒಮ್ಮೊಮ್ಮೆ ತಮ್ಮ ನೆಚ್ಚಿನ Indian gerbil (ಒಂದು ಬಗೆಯ ಇಲಿ) ಗಳನ್ನು 
ಹಿಡಿಯಲು, ಹಾಗು ಬಿಸಿಲಿನ ಝಳವನ್ನು ತಡೆಯಲು ಬಿಲವನ್ನು ಹೊಕ್ಕುತ್ತವೆ . ಜರ್ಬಿಲ್ ಇಲಿಗಳು ಭತ್ತ ಮತ್ತು 
ಇತರ ಫಸಲುಗಳ ಜಮೀನಿನ ಪಕ್ಕದಲ್ಲಿ ಬಿಲಗಳನ್ನು ತೋಡುತ್ತವೆ. ಅವು ಬದುವಿನಲ್ಲಿ ಬಿಲಗಳನ್ನು 
ಕೊರೆಯುವುದಿಲ್ಲ . 


Vivek ShammålndianSnakes 


ನಾಲ್ಕು ವಿಷಕಾರಿ ಹಾವುಗಳಲ್ಲಿ 
ಗರಗಸದ ಹಾವು ಮಾತ್ರ ಬೇಸಾಯದ 
ಭೂಮಿಯಿಂದ ಲಾಭ ಪಡೆಯುವುದಿಲ್ಲ . 
ಗದ್ದೆಯಿಂದ ಕನ್ನಡಿ ಹಾವಿಗಾಗುವ ಲಾಭ 
ಎಂದರೆ ಭತ್ತವನ್ನು ತಿಂದು ಕೊಬ್ಬಿದ 
ಇಲಿಗಳನ್ನು ತಿನ್ನುವುದು ಮಾತ್ರ . 
ಕನ್ನಡಿಹಾವುಗಳು ಬಯಲು ಪ್ರದೇಶದಲ್ಲಿ 
ವಾಸಿಸಲು ಇಷ್ಟಪಡುತ್ತವೆ. ಮಾನವ 

ಕಾಡನ್ನು ಕಡಿದು ಈ ಹಾವುಗಳಿಗೆ ಉತ್ತಮ 
ಆವಾಸವನ್ನು ನಿರ್ಮಿಸಿದ್ದಾನೆ. ಬಯಲಿನಲ್ಲಿ ಇವು ಸಣ್ಣ ಪುಟ್ಟ ಇಲಿ, ಚೇಳು, ಓತಿಕ್ಯಾತ, ಕ್ರಿಕೆಟ್, ಜಿರಳೆ ಯಂತಹ 
ಜೀವಿಗಳನ್ನು ತಿಂದು ಬದುಕುತ್ತವೆ. 


೩ . ಹಳ್ಳಿಗರು ಶೂಗಳನ್ನು ಉಪಯೋಗಿಸುವುದಿಲ್ಲ. 


ಶೂಗಳ ಬೆಲೆಯೂ ಹೆಚ್ಚು ಹಾಗು ಕೆಸರುಗದ್ದೆಯಲ್ಲಿ ಉಪಯೋಗಕ್ಕೆ ಬಾರದು. ಚಪ್ಪಲಿಗಳನ್ನು ಧರಿಸಿದರೂ 
ಕೂಡಾ ಹಾವು ಕಡಿತದ ದೃಷ್ಟಿಯಲ್ಲಿ ಧರಿಸದಷ್ಟೇ ಉಪಯೋಗಿ, ರೈತರು ಬೆಳಗ್ಗೆ ಹಾಗು ಸಾಯಂಕಾಲ ಗದ್ದೆಗಳ 
ಬಳಿ ನಡೆಯುತ್ತಾರೆ, ಇದು ಹಾವುಗಳು ಬೇಟೆಗೆ ಹೊರಬರುವ ಸಮಯವೂ ಹೌದು ಹಾಗೇ ಶೌಚಕ್ಕೆ 
ಪೊದೆಗಳವರೆಗೆ ಹೋಗುತ್ತಾರೆ . ಅದೂಕೂಡ ಹಾವುಗಳ ಆವಾಸ ಸ್ಥಾನ, ಹೀಗಾಗಿ ಮಾನವ ಹಾವುಗಳ ಭೇಟಿಯ 
ಸಂಭವ ಹೆಚ್ಚು . 


೪. ಹಳ್ಳಿಗರು ರಾತ್ರಿ ಸಮಯ ನಡೆದಾಡುವಾಗ ಬೆಳಕಿಗಾಗಿ ಟಾರ್ಚನ್ನು ಉಪಯೋಗಿಸುವುದು ಕಡಿಮೆ . 


ಬ್ಯಾಟರಿಗೆ ಖರ್ಚು ಹೆಚ್ಚಿರುವುದರಿಂದ ಅವರ ಬಳಿ ಟಾರ್ಚ್‌ ಇದ್ದರೂ ಬ್ಯಾಟರಿ ಇರದೆ ಅವು 
ನಿರುಪಯೋಗಿಯಾಗಿರುತ್ತದೆ . ಈಗ ಸ್ಥಿತಿ ಬದಲಾಗುತ್ತಿದೆ , ರಿಚಾರ್ಜಿಬಲ್ ಬ್ಯಾಟರಿಗಳನ್ನು ರೈತರು 


17 ಕಾನನ - ಅಕ್ಟೋಬರ್ 2018 


ಉಪಯೋಗಿಸುತ್ತಿದ್ದಾರೆ. ಲಭ್ಯವಿರುವ ಮಾಹಿತಿ ಪ್ರಕಾರ ಶೇಖಡ 75 ರಷ್ಟು ಹಾವಿನ ಕಡಿತ ರಾತ್ರಿ ವೇಳೆ 
ಸಂಭವಿಸಿದೆ. ಇದು ಪರಿಸರ , ಹಾವಿನ ಸ್ವಭಾವ ಅದರ ಜಾತಿ ಆಧಾರಿತವೂ ಹೌದು. ನಮಗೆ ತಿಳಿದಿರುವ ನಾಲ್ಕು 
ವಿಷಪೂರಿತ ಹಾವುಗಳು ಬಹುಶಃ ನಿಶಾಚರಿಗಳು, ಮಾನವನಿರುವ ಪರಿಸರದ ಸುತ್ತಮುತ್ತ ಹಾವುಗಳು ರಾತ್ರಿ 
ಕತ್ತಲಿನ ರಕ್ಷಣೆಯನ್ನು ಪಡೆಯುತ್ತವೆ, ಇದು ಮನುಷ್ಯರನ್ನು ಅಪಾಯಕ್ಕೆ ದೂಡುತ್ತದೆ. ಕೇರಳದಲ್ಲಿ ರಸಲ್ ವೈಪರ್ 
ಪ್ರದೇಶದಲ್ಲಿ ನಡೆಸಿದ ಅಧ್ಯಯನದಲ್ಲಿ ತಿಳಿದು ಬಂದ ವಿಚಾರವೇನೆಂದರೆ, ಎಲ್ಲಾ ಹಾವಿನ ಕಡಿತಗಳು ರಾತ್ರಿ 
ಸಮಯ ಕತ್ತಲಲ್ಲಿ ಮನೆಯ ಬಳಿ ಅಥವಾ ಪಾದಾಚಾರಿ ಮಾರ್ಗಗಳಲ್ಲಿ ನಡೆದಿರುವುದು. 


BR 


" ಈ ವಿಚಾರವನ್ನು ಸ್ಕೂಲವಾಗಿ ಹೇಳುವುದಾದರೆ, ನಾವು ಹಾವುಗಳಿಗೆ 
ಸೂಕ್ತವಾದ ಬಯಲು ಪ್ರದೇಶವನ್ನು ನಿರ್ಮಿಸಿ ಕೊಡುತ್ತೇವೆ, ಅವುಗಳಿಗೆ ಬೇಕಾದ 
ಬೇಟೆಯನ್ನು ನಾವು ವಿಸರ್ಜಿಸುವ ಆಹಾರದಿಂದ ಬೆಳೆಯಗೊಡುತ್ತೇವೆ, ನಮ್ಮ 
ಮಕ್ಕಳು ಅದರ ಪರಿವೆ ಜ್ಞಾನ ತಿಳುವಳಿಕೆ ಇಲ್ಲದೆ ಅವುಗಳಿಂದ 
ಕಚ್ಚಿಸಿಕೊಳ್ಳುತ್ತಾರೆ!" 


WB 


CG 


MH 


Death rate / 100 ,000 


3 . 0 – 3. 5 
3.6 ° 50 
5 . 1 - 6. 5 


Data not shown 


TN 


2011 ರಲ್ಲಿ ಮಿಲಿಯನ್ ಸಾವುಗಳ ಅಧ್ಯಯನ ಎಂಬ ಲೇಖನವನ್ನು ಪ್ರಕಟಿಸಲಾಯಿತು. ಇದರಲ್ಲಿ 
ವೈದ್ಯಕೀಯ ತಂಡ ಹಾಗೂ ಸ್ವಯಂ ಸೇವಕರ ತಂಡ ಯಾದ್ರಿಚಕವಾಗಿ ಮಿಲಿಯನ್ ಗೂ ಹೆಚ್ಚು ಮನೆಗಳಲ್ಲಿ 
" ಅವರ ಮನೆಯಲ್ಲಿ ಸಾವಿನ ಕಾರಣ ಏನೆಂದು ಅಧ್ಯಯನ ನಡೆಸಿತು. ಭಾರತ ಸರ್ಕಾರ ಪ್ರತಿವರ್ಷ 1500 
ಕ್ಕಿಂತಲೂ ಕಡಿಮೆ ಜನ ಹಾವಿನ ಕಡಿತದಿಂದ ಸಾಯುತ್ತಾರೆ ಎನ್ನುವುದು, ಆದರೆ ಅಧ್ಯಯನದಲ್ಲಿ ತಿಳಿದದ್ದು 
ಪ್ರತಿವರ್ಷ 46,೦೦೦ ಜನ ಹಾವಿನ ಕಡಿತದಿಂದ ಸತ್ತಿದ್ದಾರೆ ಎಂದು ಓದಿ . 


PLoS Negl Trop Dis 2011 ; 5 : e1018 


ಗರನೆ 


ಕನ್ನಡಕ್ಕೆ ಅನುವಾದ: ಡಾ . ದೀಪಕ್ . ಬಿ 
ಮೂಲಲೇಖನ :ರೋಮುಲುಸ್ ವಿಟೇಕರ್ 


18 ಕಾನನ - ಅಕ್ಟೋಬರ್ 2018 


ಎ 
. ವಿ. ಅಂಕಣ ಎಣಿಕೆ 68ದ ಪಠ್ಯಗಳು! 


ವಿ . ವಿ . ಅಂಕಣ 


ಓದುಗ ಮಹಾಶಯನಿಗೆ ನಮಸ್ಕಾರ. ಎಲ್ಲವೂ ಕ್ಷೇಮವೇ ? ಊಟ- ತಿಂಡಿಗಳು ಮಾಡಿದಿರೇ ? ಮಾಡಿಯೇ 
ಇರುತ್ತೀರಿ, ಏಕೆಂದರೆ ದಾಸರು ಹೇಳುವಂತೆ ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಹಾಗೂ ಬಟ್ಟೆಗಾಗಿ ಅಲ್ಲವೇ ? 
ಆದರೆ ಈ ದಿನಗಳಲ್ಲಿ ಅದನ್ನು ಮರೆತು ಬೇರೆ ಎಲ್ಲಾ ಉದ್ದೇಶಗಳಿಗೂ ಕೆಲಸ ನಡೆಯುತ್ತಿವೆ. ಇರಲಿ ಬಿಡಿ ಅದು 
ಬೇರೆ ವಿಷಯ . ನಮ್ಮ ವಿಷಯಕ್ಕೆ ಬರೋಣ, ದಿನಕ್ಕೆ ಎಷ್ಟು ಬಾರಿ ತಿನ್ನುತ್ತೀರಿ ನೀವು? ಸಾಮಾನ್ಯವಾಗಿ 3 ಬಾರಿ, 
ಇಲ್ಲವೇ ಕೆಲವರು ಸಂಜೆಯ ತಿಂಡಿಯನ್ನು ಸೇರಿಸಿ ನಾಲ್ಕು ಬಾರಿ ಇರಬಹುದು. ನಿಮಗೆ ತಿಳಿದ ಹಾಗೆ 
ಎಂದಾದರೂ ನೀವು ತಿಂದುದನ್ನೇ ಮರೆತು, ಇನ್ನೊಮ್ಮೆ ಊಟ ಮಾಡಿರುವ ನಿದರ್ಶನಗಳಿವೆಯೇ ? ನನಗಂತೂ 
ಒಮ್ಮೆಯಾದರೂ ಹಾಗೆ ಆಗಿದೆ ಎಂಬುದನ್ನೂ ಇದೋ ನಿಮ್ಮ ಮುಂದೆ ಒಪ್ಪಿಬಿಡುತ್ತೇನೆ. ಅದರಲ್ಲಿ ತಪ್ಪು ಏನಿಲ್ಲ 
ಬಿಡಿ. ಇನ್ನೂ ಒಳ್ಳೆಯದೇ .ಊಟ ಮಾಡಲು ಯಾರಾದರೂ ಎಣಿಸಿ ಎಣಿಸಿ ತಿನ್ನುತ್ತಾರೇನು? ತಿನ್ನಲಿಕ್ಕೇನು ಗಣಿತ 
ಬೇಕೇ ?? ಹೊಟ್ಟೆ ಹಸಿದಂತೆಲ್ಲಾ ತಿನ್ನುವುದೇ .... ಅಲ್ಲವೇ ? 

ಆದರೇ . .. ಈ ಮುಂದೆ ಹೇಳುವ ವಿಷಯ ಆಶ್ಚರ್ಯದ ಪೆಟ್ಟಿಗೆಯನ್ನು ಖಂಡಿತ ತೆರೆಯುತ್ತದೆ. ಈ 
ಕೀಟಾಹಾರಿ ಸಸ್ಯಗಳು ಆಹಾರ ಸೇವಿಸಲು ಅವುಗಳಿಗೆ ಎಣಿಕೆ ತಿಳಿದಿರಬೇಕು. ಇಲ್ಲದಿದ್ದರೆ ಉಪವಾಸ. ಅವನ್ನು 
ಆವರಿಸಿ ತಿಂದುಬಿಡುತ್ತದೆ. ಅಂದಹಾಗೆ ಕೀಟಾಹಾರಿ ಸಸ್ಯಗಳ ಪರಿಚಯವಿದೆಯಲ್ಲಾ.. ಅದೇ ತಮ್ಮ ಬಾಳ್ವೆಗೆ 
ಅವಶ್ಯಕವಾದ ಸಾರಜನಕ( Nitrogen) ವನ್ನು ಕೀಟಗಳಿಂದ ಪಡೆಯುತ್ತವಲ್ಲ ಅದೇ ಸಸ್ಯಗಳು . ಇವುಗಳಲ್ಲಿ ಹಲವು 
ಬಗೆಗಳಿವೆ, ಇಲ್ಲಿ ನಾನು ಹೇಳುತ್ತಿರುವುದು ವೀನಸ್ ಫೈ ಟ್ರಾಪ್ ಎಂಬ ಸಸ್ಯದ ಮೇಲೆ ನಡೆಸಿದ ಸಂಶೋಧನಾ 
ವಿಚಾರ. ಅದೋ .. ಕೆಲವರ ಮುಖದಲ್ಲಿ ಪ್ರಶ್ನೆಗಳು ಮೂಡುತ್ತಿವೆ ... ಏನು ಲೇಖಕ ಸಸ್ಯ ಎನ್ನುತ್ತಾನೆ , ಕೀಟಾಹಾರಿ 
ಎನ್ನುತ್ತಾನೆ, ಅದು ಸಸ್ಯವಾದರೆ ಅದೇ ಆಹಾರ ತಯಾರಿಸಿ ಬೇರೆಲ್ಲಾ ಸಸ್ಯಗಳಂತೆ ಸಾರಜನಕವನ್ನು ಬೇರಿನ 
ಮೂಲಕ ಭೂಮಿಯಿಂದ ಪಡೆಯಬಹುದಲ್ಲ? ಎಂದು. ಒಳ್ಳೆಯ ಪ್ರಶ್ನೆ, ತುಂಬಾ ಒಳ್ಳೆಯ ಪ್ರಶ್ನೆ . ಇದೂ ಸಸ್ಯವೆ, 
ಇವಕ್ಕೂ ಬೇರುಗಳಿವೆ, ಆದರೆ ಸಾರಜನಕ ಭೂಮಿಯಿಂದ ಹೀರುವುದಿಲ್ಲ , ಅದಕ್ಕೂ ಕಾರಣವಿದೆ. ಈ ಕೀಟಾಹಾರಿ 
ಸಸ್ಯಗಳು ಬೆಳೆಯುವ ಚೌಗು ಪ್ರದೇಶಗಳಲ್ಲಿ ಸಾರಜನಕದ ಅಭಾವ ಹೆಚ್ಚಾಗಿರುತ್ತದೆ. ಸ್ವಾಭಾವಿಕವಾಗಿ 
ಸಿಗಬೇಕೆಂದರೆ ಯಾವುದಾದರೂ ಕಾಡ್ಗಚ್ಚು ಆ ದಾರಿಯಲ್ಲಿ ಹೋದರೆ ಮಾತ್ರ ಸುಟ್ಟ ಜೀವಿಗಳಿಂದ ಸಾರಜನಕ 
19 ಕಾನನ - ಅಕ್ಟೋಬರ್ 2018 


ಸಿಗಬಹುದು. ಆದ್ದರಿಂದಲೇ ಇವುಗಳು ತಮಗೆ ಬೇಕಾದುದನ್ನು ನೇರ ಗಾಳಿಯಿಂದಲೇ (ಕೀಟಗಳಿಂದ) 
ಪಡೆಯುತ್ತವೆ. ಅದಕ್ಕೆ ತಕ್ಕಂತೆ ತಮ್ಮನ್ನು ತಾವು ಬದಲಿಸಿಕೊಂಡಿವೆ. ಚಿತ್ರದಲ್ಲಿ ಕಾಣುವ ವೀನಸ್ ಫೈ ಟ್ರಾಪ್ 
ಸಸ್ಯದ ಮಧ್ಯದಲ್ಲಿನ ಸಣ್ಣ ಸೂಜಿಯನ್ನು ಹೋಲುವ ಅಂಗವು 
ಮುಖ್ಯವಾದುದು. ಏಕೆಂದರೆ ಯಾವುದಾದರೊಂದು ಕೀಟ ಹಾರಿ 
ಬಂದು ಬಟ್ಟಲಿನಾಕಾರದಲ್ಲಿರುವ ಜಾಗದಲ್ಲಿ ಕುಳಿತು ಓಡಾಡುವಾಗ 
ಈ ಸೂಜಿಯನ್ನು ಅಲುಗಾಡಿಸಿದಲ್ಲಿ ಸಸ್ಯಕ್ಕೆ ಆ ಭಾಗದಿಂದ ಸೂಕ್ಷ್ಮ 
ವಿದ್ಯುತ್ ಚಾರ್ಜ್ ಗಳ ಮೂಲಕ ಸಂದೇಶ ಹೊರಟು ಅಗಲವಾಗಿರುವ 
ಬಾಚಣಿಗೆಯನ್ನು ಹೋಲುವ ಎರಡು ಅಂಗಗಳು ಮುಚ್ಚಿಕೊಂಡು ಆ 
ಕೀಟವನ್ನು ಅಲ್ಲಿಯೇ ಬಂಧಿಸುತ್ತವೆ. ತದನಂತರ ಆ ಕೀಟವನ್ನು 
ಜೀರ್ಣಿಸಿಕೊಳ್ಳಲು ಬೇಕಾಗುವ ಎಂಜೈಮ್ ಗಳನ್ನು ಉತ್ಪಾದಿಸಿ | 
ಜೀರ್ಣಿಸಿಕೊಳ್ಳುತ್ತವೆ. ಸಾರಜನಕ ಪಡೆದುಕೊಳ್ಳುತ್ತವೆ!. 


- ಈ ವಿಷಯವು ಕೆಲವು ಓದುಗ ಮಹಾಶಯರಿಗೆ ತಿಳಿದಿರಬಹುದು . ಆದರೆ ಅಸಲು ವಿಷಯ ಮುಂದಿದೆ 
ಎಂಬುದು ನೆನಪಿರಲಿ... ಏಕೆಂದರೆ ಇಲ್ಲಿಯವರೆಗೆ ಈ ಸಸ್ಯ ಎಣಿಸುವುದು ಹೇಗೆ ಎಂದು ನಾನು ಹೇಳಲೇ ಇಲ್ಲ! 
ಕೀಟವು ಈ ಸಸ್ಯದ ಬಟ್ಟಲಿನಲ್ಲಿ ಓಡಾಡುವಾಗ ಆ ಸೂಜಿಯನ್ನು ಒಮ್ಮೆ ಅಲುಗಾಡಿಸಿದ ಕೂಡಲೇ 
ಬಂಧಿಸಲ್ಪಡುವುದಿಲ್ಲ ಬದಲಿಗೆ ಎರಡನೇ ಬಾರಿಯ ನಂತರವೇ ಅವು ಮುಚ್ಚಲ್ಪಡುತ್ತವೆ . ಹೀಗೆ ಎರಡನೇ 
ತಗುಲಿಕೆಯ ನಂತರ ಮಾತ್ರ ಪ್ರತಿಕ್ರಿಯಿಸುವುದಕ್ಕೂ ಕಾರಣವಿದೆ. ನೀವೇ ಹೇಳಿ ಕೆಲವೊಮ್ಮೆ ನೀರಿನ ಹನಿಯೋ 
ಅಥವಾ ಯಾವುದೋ ಪಕ್ಕದ ಗಿಡದ ಎಲೆಯೋ ಹಾಗೆ ತಗುಲಿಸಿದರೆ ಆಗಲೂ ಸಹ ಗಿಡದ ಬಾಗಿಲುಗಳು 
ಮುಚ್ಚಬೇಕು ಅಲ್ಲವೇ ? ಒಮ್ಮೆ ಹೀಗೆ ಮುಚ್ಚಿದರೆ ಮತ್ತೆ ಅದು ಮೊದಲಿನ ಹಾಗೆ ಅರಳಲು ಅರ್ಧ ದಿನವೇ 
ಬೇಕಾಗುತ್ತದೆ. ಇದರಿಂದ ಗಿಡಕ್ಕೆ ಅನುಚಿತ ಸಮಯ ವ್ಯರ್ಥ. ಅದರಿಂದಲೇ ಮೊದಲ ತಗುಲಿಕೆಯ ನಂತರ 20 
ಸೆಕೆಂಡುಗಳಲ್ಲಿ ಏನಾದರೂ ಇನ್ನೊಂದು ತಗುಲಿಕೆಯಾದರೆ , ಆಗ ಗಿಡದ ಬಾಗಿಲುಗಳು ಮುಚ್ಚುತ್ತವೆ. ನಂತರ ಆ 

ಎರಡನೇ ತಗುಲಿಕೆಯೇ ಗಿಡದಲ್ಲಿ ಜೀರ್ಣಕ್ರಿಯೆಗೆ ಬೇಕಾದ ಎನ್ಲೈಮ್ ಅನ್ನು 
ತಯಾರಿಸಲು ಹಾರ್ಮೋನುಗಳ ಮೂಲಕ ಸಂದೇಶ ರವಾನಿಸುತ್ತವೆ. ಇಲ್ಲಿಯೂ 
ಒಂದು ಸಮಸ್ಯೆ ಇದೆ; ಒಂದು ಕೀಟವನ್ನು ಜೀರ್ಣಿಸಲು, ಅಂದರೆ ಎನ್ಲೈಮ್ ಅನ್ನು 
ತಯಾರಿಸಿ ಕೀಟವನ್ನು ಜೀರ್ಣಿಸಿಕೊಳ್ಳಲು ಸಸ್ಯಕ್ಕೆ ಬೇಕಾದಷ್ಟು ಶಕ್ತಿಯ 
ಖರ್ಚಾಗುತ್ತದೆ. ಹೀಗಿರುವಾಗ ಸಸ್ಯವೇನಾದರು ಜೀರ್ಣಿಸಿಕೊಳ್ಳಲಾಗದ 
ಕೀಟವನ್ನೋ ಅಥವಾ ಯಾವುದೋ ಎಲೆಯಿಂದಲೋ ಮುಚ್ಚಿಕೊಂಡು ಜೀರ್ಣಕ್ರಿಯೆ 
ಪ್ರಾರಂಭಿಸಿದರೆ ವ್ಯಥಾ ಶಕ್ತಿಯ ಖರ್ಚಾಗುವುದಲ್ಲವೇ ? ಖಂಡಿತ ಹೌದು! ಹಾಗಾದರೆ 

ಇದಕ್ಕೇನುಉಪಾಯ ..? ಉಪಾಯ ಇದೆ. ಮುಂದಿದೆ... 
ಅದೋ . .. ತಲೆಯ ಒಳಗಿನ ಕುತೂಹಲತೆ ಮುಖದಲ್ಲಿ ತೋರುತ್ತಿದೆ . ಇನ್ನೂ ತಡಮಾಡುವುದಿಲ್ಲ 
ಹೇಳಿಬಿಡುತ್ತೇನೆ. ನೀವೂ ಕೇಳಿಬಿಡಿ. ಸಸ್ಯದ ಸೂಜಿಯನ್ನು ಯಾವುದೋ ಮಣ್ಣಿನ ಕಣವೋ ನೀರಿನ ಹನಿಯೋ 


20 ಕಾನನ - ಅಕ್ಟೋಬರ್ 2018 


ಎರಡು ಬಾರಿ ಅಲುಗಾಡಿಸಿತೆಂದಿಟ್ಟುಕೊಳ್ಳೋಣ. ಆಗಲೂ ಸಹ ಬಾಗಿಲುಗಳು ಮುಚ್ಚುತ್ತವೆ. ಆದರೆ ಜೀರ್ಣ ಕ್ರಿಯೆ 
ಆರಂಭವಾಗುವುದಿಲ್ಲ, ಬದಲಿಗೆ ಅರ್ಧ ದಿನದ ಬಳಿಕ ಬಾಗಿಲುಗಳು ತೆರೆದುಕೊಳ್ಳುತ್ತವೆ. ಆದರೆ ಕೀಟವೇನಾದರೂ 
ಈ ಸಸ್ಯದ ಬಂಧನದಲ್ಲಿ ಸಿಲುಕಿದರೆ ಗಾಬರಿಗೊಂಡು ಓಡಾಡುತ್ತವೆ ಅಲ್ಲವೇ ? ಆಗ ಅದು ಹೆಚ್ಚೆಚ್ಚು ಬಾರಿ ಒಳಗಿನ 
ಸೂಜಿಯನ್ನು ಖಂಡಿತ ಅಲುಗಾಡಿಸುತ್ತದೆ. ಹೀಗೆ ಹೆಚ್ಚು ಸಾರಿ ಅಲುಗಾಡಿಸಿದಂತೆ ಮುಂದಿನ ಕ್ರಿಯೆಗಳಾದ 
ಹಾರ್ಮೋನ್ ನಿಂದ ಸಂದೇಶ ರವಾನೆ ಮತ್ತು ಎನ್ಲೈಮ್ ಗಳ ಉತ್ಪತ್ತಿ ಮುಂತಾದವುಗಳು ಚುರುಕುಗೊಳ್ಳುತ್ತವೆ. 
ಹಾಗಾದರೆ ಹೀಗೆ ಜೀರ್ಣ ಕ್ರಿಯೆ ಶುರುವಾಗಲು ಕೆಲವು ಕನಿಷ್ಠ ಅಲುಗಾಡಿಕೆ ಅಥವಾ ಸೂಜಿಯ ತಗುಲಿಕೆ 
ಆಗಬೇಕಲ್ಲವೇ ? ಹೌದು ಆ ಸಂಖ್ಯೆಯನ್ನು ತಿಳಿಯಲು ಮುಂದಾಗುತ್ತಾರೆ ಜರ್ಮನಿಯ ಉರ್ಬ್ಬಗ್್ರ 
ವಿಶ್ವವಿದ್ಯಾಲಯದ ರೈನರ್ ಹೆಚ್. ಅವರು ನಡೆಸಿದ ಪ್ರಯೋಗವಿಷ್ಟೆ , ಒಂದು ವಿಶಿಷ್ಟ ನಳಿಕೆ ತಯಾರಿಸಿ 
ಅದರಿಂದ ಒಂದೊಂದೇ ನೀರಿನ ಹನಿಗಳನ್ನು ಕೀಟಾಹಾರಿಯ ಸೂಜಿಯಾಕಾರದ ಅಂಗಕ್ಕೆ ತಾಗುವಂತೆ ಬಿಟ್ಟರು. 
ಈ ಹಿಂದೆ ಹೇಳಿದಂತೆ ಎರಡು ತಗುಲಿಕೆಯ ನಂತರ ಬಾಗಿಲುಗಳು ಮುಚ್ಚಿದವು. ಆದರೆ ಜೀರ್ಣ ಕ್ರಿಯೆ 
ಶುರುವಾಗಲಿಲ್ಲ. ಬದಲಿಗೆ 5 ಬಾರಿ ಹೀಗೆ ಮಾಡಿದ ನಂತರ ಜೀರ್ಣಕ್ರಿಯೆ ಶುರುವಾಯಿತು! ಎಂಬುದು ಅವರ 
ಸಂಶೋಧನೆಯ ಉತ್ತರ. ಅಷ್ಟೇ ಅಲ್ಲ ಬಂಧಿಸಲ್ಪಟ್ಟ ಕೀಟವೇನಾದರೂ ದೊಡ್ಡದಾಗಿದ್ದಾರೆ ಅವು ಪ್ರತೀ ಘಂಟಗೆ 
ಹೆಚ್ಚು ಕಡಿಮೆ 60 ಬಾರಿ ಆ ಸೂಜಿಯನ್ನು ತಗುಲಿಸುತ್ತವೆ . ಇದರಿಂದ ಜೀರ್ಣ ಕ್ರಿಯೆ ಇನ್ನೂ ಚುರುಕಾಗುತ್ತದೆ, 
ಬೇಗ ಬೇಗ ಕೀಟ ಜೀರ್ಣವಾಗುತ್ತದೆ. ಹಾಗೆ ನೋಡಿದರೆ ಕೀಟವೇ ನಮ್ಮ ಈ ಕೀಟಾಹಾರಿಗೆ ನಿನಗೊಲಿದಿರುವ 
ಭಕ್ಷ ದೊಡ್ಡದು- ಅದೃಷ್ಟವಂತ! ಎಂದು ಬಾರಿ ಬಾರಿ ಹೇಳಿದಂತಿದೆ ಅಲ್ಲವೇ ? 

ಅದನ್ನು ಸ್ವಲ್ಪ ಪಕ್ಕಕ್ಕಿಟ್ಟರೆ, ಹೀಗೆ 2 ಮತ್ತು 5 ಎಂಬ ನಿರ್ದಿಷ್ಟ ಸಂಖ್ಯೆಗಳ ಜೊತೆಗೆ ಒಪ್ಪಂದ 
ಮಾಡಿಕೊಂಡು ಜೀವನ ಸಾಗಿಸುತ್ತಿರುವ ಈ ಕೀಟಾಹಾರಿಯ ಜೀವನ ಶೈಲಿ ನಮ್ಮಂತಹ ಎಷ್ಟೋ ಮಹನೀಯರಿಗೆ 
ಮೂಗಿನ ಮೇಲೆ ಬೆರಳೇರುವಂತೆ ಮಾಡಿರುವುದು ವಾಸ್ತವ . 


ಮೂಲಲೇಖನ: ScienceNewsjorStudents 


- ಜೈ ಕುಮಾರ್ . ಆರ್ 
WCG, ಬೆಂಗಳೂರು 


21 ಕಾನನ - ಅಕ್ಟೋಬರ್ 2018 


ಮಣ್ಣಿನ ಗಣಪ - ಮಸ್ತೇ ಗಣಪ 


ಅಚ್ಚರಿಯಿಂದ ಮಗಳು ಹೇಳಿದಳು 
" ಅಪ್ಪ ಇಂದು ಹಬ್ಬವಂತೆ! 
ಗೌರಿ ಅಮ್ಮ , ಗಣಪ ಅಣ್ಣ , 
ಇಬ್ಬರೂ ಮನೆಗೆ ಬರುವರಂತೆ!! 
ನಾವೂ ಪುಟ್ಟ ಗಣಪನ ಇಟ್ಟು, 
ಮನೆಯಲಿ ಪೂಜೆಯ ಮಾಡೋಣ! 
ಕಾಯಿ ಕಡುಬು ಪಾಯಸ ಮಾಡಿಸಿ , 
ಸಿಹಿ ಸಿಹಿ ಊಟವ ಸವಿಯೋಣ! ! 


) 


C 


ನಾನೂ ಅಷ್ಟೇ ಅಚ್ಚರಿಯಿಂದ, 

ಹೀಗೆಂದೋಡಿದ ನನ್ನಯ ಪುಟ್ಟಿ , 
ಮಗಳನು ಕುರಿತುಹೀಗೆಂದೆ! 

ಮಣ್ಣನು ತುಂಬಿ ತಂದಳು ಬುಟ್ಟಿ ! 
ಹಬ್ಬವುಉಂಟು- ಊಟವು ಉಂಟು, 

ಕಂದನ ಜಾಣೆಗೆ ಬೆನ್ನು ತಟ್ಟಿ, 
ಅಮ್ಮನ ಅಡುಗೆ ಬಲು ಸೊಗಸು!! 

ಮಾಡಿದೆ ಪುಟ್ಟ ಗಣಪನನು! 
ಶೆಟ್ಟರ ಅಂಗಡಿ ಕಟ್ಟೆಯ ಮೇಲೆ, 

ಮಣ್ಣಿಂದಲ್ಲ - ಮಣೇ ಗಣಪ, 
ಮಾರುತಲಿರುವರು ಗಣಪನನು! 

ಎಂಬ ಸತ್ಯದ ಭಿತ್ತಿಯನು!! 
ಅಲ್ಲಿಗೇ ಹೋಗಿ ತಂದು ಬಿಡೋಣ, 
ನೀನಾರಿಸುವ ಬಣ್ಣವನು!! 

ಏನೂ ಅರಿಯದ ಮಕ್ಕಳು ಇವರು, 

ಎಲ್ಲವ ಅರಿತ ಹಿರಿಯರು ತಾವು, 
ಬಣ್ಣದ ಗಣಪನು ಬೇಡಪ್ಪ , 

ಇಲ್ಲಿಂದಲ್ಲಿಗೆ ಹೋಗುವ ದಾರಿಯ , 
ಮಣ್ಣಿನ ಗಣಪನೇ ಸಾಕಪ್ಪ ! 

ಪಯಣಿಗರೇನೆ ನಾವೆಲ್ಲ ! 
ಕೆಟ್ಟ ರಸಾಯನ ಬಳಸಿದೆವೆಂದರೆ ತೊಂದರೆ ನಮಗೇ ನೋಡಪ್ಪ ! ಅವನಲೆ ಹುಟಿ , ಅವನನೆ ಸೇರುವ, 
ವಿಷದ ಬಣ್ಣಗಳ ಬಳಸದೆ ನಾವು, 

ಅವನಂಶಗಳೇ ಜಗವೆಲ್ಲ . 
ಪರಿಸರ ಉಳಿಸಲು ಬೇಕಪ್ಪ 
ಜೇಡಿಯ ಮಣ್ಣನು ಹೊತ್ತು ತರುವೆನು, 
ಗಣಪನ ನೀನೇ ಮಾಡಪ್ಪ !! 

- ಕೆ . ಎಸ್. ಸುಮಂತ್ ಭಾರದ್ವಾಜ್ 


ರಾಮನಗರ ಜಿಲ್ಲೆ 


ಆಕಾರದಲ್ಲೇ ಇರಬೇಕೆಂದು, 
ಅವನಿಗೆ ನಿಯಮದ ಹಂಗಿಲ್ಲ ! 
ನೂರು ಹೆಸರುಗಳು, ನೂರು ದಾರಿಗಳು , 
ತಲುಪುವ ಗುರಿಯು ಎರಡಲ್ಲ! ! 


ಪ್ರಕೃತಿ 19ಂಬ 


ಬಿಳಿ ಗರುಡ 


© ವಿನೋದ್ಕುಮಾರ್ ವಿ. ಕೆ. 


ಸಾಮಾನ್ಯವಾಗಿ ಹೆಚ್ಚುಕಾಲ ಆಕಾಶದಲ್ಲೇ ಕಾಲಕಳೆಯುವ ಹದ್ದುಗಳಲ್ಲಿ ಒಂದಾದ ಈ ಗರುಡದ ರೆಕ್ಕೆಯು ಬಿಳಿ 
ಕೆಂಪು ಬಣ್ಣದ ಗರಿಗಳನ್ನು ಹೊಂದಿದ್ದು, ತಲೆ ಮತ್ತು ಎದೆ ಭಾಗವು ಬಿಳಿಬಣ್ಣದಿಂದ ಕೂಡಿದೆ. ಅಳಿವಿನಂಚಿನಲ್ಲಿರುವ 
ಪಕ್ಷಿಯೇ ಈ ಬಿಳಿಗರುಡ, ಮೀನು, ಏಡಿ ಹಾಗೂ ಕೊಳೆತ ಮಾಂಸವನ್ನು ಹೆಚ್ಚಾಗಿ ತಿನ್ನುವ ಈ ಪಕ್ಷಿಯು ಹೆಚ್ಚಾಗಿ 
ಕೆರೆ , ನದಿ ಹಾಗೂ ಸಮುದ್ರಗಳ ದಡದಲ್ಲಿ ಕಾಣಸಿಗುತ್ತವೆ. ನಮ್ಮ ಭಾರತದಲ್ಲಿ ಇದನ್ನು ವಿಷ್ಣುವಿನ ವಾಹನವಾದ 
ಗರುಡ ಪಕ್ಷಿಯ ಪ್ರತಿ ರೂಪವೆಂದು ನಂಬಲಾಗಿದೆ. ಇದು ಗೂಡನ್ನು ಸಾಮಾನ್ಯವಾಗಿ ಒಣರಂಬೆಗಳು, ಕಡ್ಡಿಗಳಿಂದ 
ಜೋಡಿಸಿ ಒಂದು ವೃತ್ತಾಕಾರದಲ್ಲಿ ಹೆಣೆದಿರುವಂತೆ ಕಟ್ಟುತ್ತದೆ. ಮೊಟ್ಟೆಗಳಿಗೆ ಕಾವುಕೊಡುವುದರಲ್ಲಿ ಹೆಣ್ಣು ಪಕ್ಷಿಯು 
ಮುಖ್ಯ ಪಾತ್ರವಹಿಸಿದ್ದು 25 - 27 ದಿನಗಳ ಕಾಲ ಕಾವುಕೊಡುತ್ತದೆ. 


23 ಕಾನನ - ಅಕ್ಟೋಬರ್ 2018 


ಕಂಬಳಿ ಹುಳು 


© ವಿನೋದ್ಕುಮಾರ್ ವಿ . ಕೆ. 


ಕಂಬಳಿ ಹುಳು ಎಂದಾಕ್ಷಣ ಭಯಪಡುವವರೆ ಹೆಚ್ಚು , ನೋಡಲು ವಕ್ರ ವಕ್ರವಾಗಿದ್ದರು ತನ್ನ ವಕ್ರತೆಯಿಂದಲೇ 
ಸುಂದರ ಚಿಟ್ಟೆ ಹಾಗೂ ಪತಂಗಗಳಾಗುವವು ಎಂಬುದು ಬಹಳ ಜನರಿಗೆ ತಿಳಿದಿಲ್ಲ. ಈ ಕಂಬಳಿಹುಳುವು Owlet 
mothನ ಪೂರ್ವಜ ಎಂದೇ ಹೇಳಬಹುದು , ಏಕೆಂದರೆ ಇದೇ ಹುಳು Owlet moth ಆಗುತ್ತದೆ. ಪತಂಗಗಳು 
ಚಿಟ್ಟೆಗಳ ಹಾಗೆ ಹಗಲಲ್ಲಿ ಹೆಚ್ಚಾಗಿ ಚಟುವಟಿಕೆಯಿಂದ ಇರುವುದಿಲ್ಲ. ಇವು ರಾತ್ರಿಯಲ್ಲಿ ಹೆಚ್ಚು ಚಟುವಟಿಕೆಯಿಂದ 
ಕೂಡಿದ್ದು ಬೆಳಕಿಗೆ ಆಕರ್ಷಿತವಾಗುತ್ತದೆ. ಇದೆ ಜಾತಿಯಲ್ಲಿ ಬರುವ ಎಷ್ಟೋ Owlet mothನ ಹುಳುಗಳು 
ಬೆಳೆನಾಶಕ ಕೂಡ ಆಗಿದೆ, ಬೆಳೆದ ಬೆಳೆಗಳನ್ನು ಹುಳುಗಳು ಹೆಚ್ಚು ನಾಶ ಮಾಡುವುವು. 


24 ಕಾನನ - ಅಕ್ಟೋಬರ್ 2018 


ಗಾರ್ಡನ್ ಲಿಜಾರ್ಡ್ 


© ವಿನೋದ್ ಕುಮಾರ್ ವಿ . ಕೆ. 


& 


D 


ಹೆಚ್ಚಾಗಿ ನಮ್ಮ ತೋಟದ ಸುತ್ತಮುತ್ತಲು ಹೊಲಗಳ ಬೇಲಿಗಳ ಮೇಲೆ ಹೆಚ್ಚಾಗಿ ಕಾಣಸಿಗುವ ಸರೀಸೃಪದ 
ಗುಂಪಿಗೆ ಸೇರಿದ ಪ್ರಾಣಿಯೇ Clotes Versicolor. ಹಿತ್ತಲಲ್ಲಿ ಸಿಗುವ ಸಣ್ಣಪುಟ್ಟ ಕೀಟಗಳನ್ನು ಹೊಟ್ಟೆತುಂಬ ತಿನ್ನುವ 
ಇದರ ಮೈಮೇಲೆ ಹುರುಪೆಗಳು ಒಂದರಮೇಲೆ ಒಂದರಂತೆ ಮನೆಯ ಛಾವಣಿಗೆ ಹೆಂಚು ಜೋಡಿಸಿದಂತೆ 
ಜೋಡಿಸಲ್ಪಟ್ಟಿದೆ. ಈ ಜಾತಿಯ ಓತಿಗಳು ಮಣ್ಣಿನಲ್ಲಿ ಸಣ್ಣ ರಂಧ್ರ ಮಾಡಿ ಹತ್ತಾರು ಮೊಟ್ಟೆಗಳನ್ನಿಟ್ಟು 
ಬೇಟೆಗಾರರಿಂದ ಮೊಟ್ಟೆಯನ್ನು ಉಳಿಸಲು ಮಣ್ಣು ಮುಚ್ಚುತ್ತವೆ. 


25 ಕಾನನ - ಅಕ್ಟೋಬರ್ 2018 


ಏರೋಪ್ಲೇನ್ ಚಿಟ್ಟೆ 


© ವಿನೋದ್ಕುಮಾರ್ ವಿ . ಕೆ. 


ಏರೋಪ್ಲೇನ್ ಚಿಟ್ಟೆ (Dragonfly) ಇವು ಎಲ್ಲಾ ಚಿಟ್ಟೆಗಳ ಹಾಗೆ ಕಂಬಳಿ ಹುಳುವಿನಿಂದ ಕ್ರಮೇಣ 
ಚಿಟ್ಟೆಯಾಗುತ್ತದೆಂದು ಎಲ್ಲರಂತೆ ನಾನು ತಿಳಿದಿದ್ದೆ. ಆದರೆ ಇದು ಚಿಟ್ಟೆಗಳಿಗಿಂತ ಬಾರಿ ವಿಭಿನ್ನವಾದುದು. ಇವು 
ನೀರಿನಲ್ಲಿ ಮೊಟ್ಟೆಯನ್ನಿಟ್ಟು ಅಲ್ಲೇ ಮರಿಯು ಬೆಳೆದು ಹೊರಬರುತ್ತದೆ. ಇದೇ ಜಾತಿಗೆ ಸೇರಿದ ಒಂದು 
ಏರೋಪ್ಲೇನ್ ಚಿಟ್ಟೆಯೇ Crimson marsh glider, ಈ ಏರೋಪ್ಲೇನ್ ಚಿಟ್ಟೆ ಸಾಮಾನ್ಯವಾಗಿ ಸಣ್ಣ ಸಣ್ಣ 
ಹೊಂಡಗಳಲ್ಲಿ , ಕೆರೆಗಳಲ್ಲಿ ಹಾಗೂ ಮಂದಗತಿಯಲ್ಲಿ ಹರಿಯುವ ಝರಿಗಳ ಸಮೀಪದಲ್ಲೇ ಯಥೇಚ್ಛವಾಗಿ 
ಕಾಣಸಿಗುತ್ತವೆ. 


on mar 


ಛಾಯಾಚಿತ್ರಗಳು : ವಿನೋದ್ಕುಮಾರ್ ವಿ . ಕೆ. 
ಲೇಖನ : ಧನರಾಜ್ . ಎಂ 


26 ಕಾನನ - ಅಕ್ಟೋಬರ್ 2018 


